ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಸರ್ಕಾರಿ ನೌಕರರ ಒಂದು ಇಲಾಖೆಯಿಂದ ಹುದ್ದೆ ಮತ್ತು ವೃಂದ ಬದಲಾವಣೆ ಕುರಿತು 
ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) - 
376(411) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಸರ್ಕಾರಿ ಸೇವೆಗೆ ಸೇರಿ ಕಾರ್ಯನಿರ್ಪಹಿಸುತ್ತಿರುವ ನೌಕರರು ಒಂದು ಇಲಾಖೆಯಿಂದ ಹುದ್ದೆ ಅಥವಾ 
ವೃಂದ ಬದಲಾವಣೆ ಮಾಡಿಕೊಂಡು ಅನ್ಯ ಇಲಾಖೆಗೆ ತೆರಳುತಿಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಹಾಗಿದ್ದಲ್ಲಿ, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳಲ್ಲಿ ಈ ರೀತಿ ಬದಲಾವಣೆಗಳಿಗೆ ಅವಕಾಶಗಳಿದೆಯೇ; 


(VT 


(ನಿಯಮಗಳ ಪೂರ್ಣ ವಿವರಗಳನ್ನು ನೀಡುವುದು) 


(ಆ) ಕಳೆದ ಮೂರು ವರ್ಷಗಳಿಂದ ಹುದ್ದೆ ಹಾಗೂ ವೃಂದ ಬದಲಾವಣೆ ಮಾಡಿಕೊಂಡು ಇಲಾಖೆ ಬದಲಾವಣೆ 
ಮಾಡಿಕೊಂಡಿರುವ ನೌಕರರ ಸಂಖ್ಯೆ ಎಷ್ಟು; (ನೌಕರರ ಹೆಸರಿನೊಂದಿಗೆ ಯಾವ ಇಲಾಖೆಯಿಂದ ಯಾವ 
ಇಲಾಖೆಗೆ ಬದಲಾವಣೆ ಮಾಡಿಕೊಂಡಿರುತ್ತಾರೆ ಎಂಬ ಪೂರ್ಣ ವಿವರಗಳನ್ನು ನೀಡುವುದು) 


(ಇ) ಸರ್ಕಾರಿ ಸೇವೆಗೆ ಸೇರಿದ ನಂತರ ಎಷ್ಟು ಬಾರಿ ಹುದ್ದೆ ವೃಂದ ಮತ್ತು ಇಲಾಖೆ ಬದಲಾಯಿಸಬಹುದು; ಈ 
ರೀತಿ ಬದಲಾವಣೆಗೆ ಸಂಬಂಧಿಸಿದಂತೆ ಇರುವ ಮಾನದಂಡಗಳೇನು; 


(ಈ) ಪ್ರಸಕ್ತ ಸಾಲಿನಲ್ಲಿ ಹುದ್ದೆ, ವೃಂದ ಮತ್ತು ಇಲಾಖೆ ಬದಲಾಯಿಸಲು ಬಂದಿರುವ ಅರ್ಜಿಗಳು ಎಷ್ಟು; 
(ಅರ್ಜಿದಾರರ ಹೆಸರಿನೊಂದಿಗೆ ಯಾವ ಇಲಾಖೆಯಿಂದ ಯಾವ ಇಲಾಖೆಗೆ ಬದಲಾವಣೆ ಕೋರಿದ್ದಾರೆ 
ಎಂಬುದರ ವಿವರಗಳನ್ನು ನೀಡುವುದು) ಈ ಅರ್ಜಿಗಳ ಬಗ್ಗೆ ಅಗತ್ಯ ಕಮ ಕೈಗೊಳ್ಳಲು ಸರ್ಕಾರ ಯಾವರೀತಿ 
ಕ್ರಮವಹಿಸಿದೆ? 


